ಕರ್ನಾಟಕ ವಿಜಾನ ಪರಿಷತು 


] ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ 1999 
| ಸದಸ್ಯರೆ ಹೆಸರು Oo ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರು 1 
' ಉತೆರಿಸುವ ದಿನಾಂಕ 16-03-2022 - 
ದೆ | 
ಉತ್ತರಿಸುವ'ಸೆಚಿವರು .ಮಾನ್ಯ ಲೋಕೋಪಯೋಗಿ ಸಚವರು 


ಉತ್ತರ 


ರಾಜ್ಯ ಹೆದ್ಧಾಕ7 ಆನ್ನ ರಾಷ್ಟಾಹ ಸದ್‌ 
ಬೆಂಗಳೂರು - ಬಂಟ್ವಾಳ ಸೆಕ್ಷನ್‌ ಆಗಿ ಘೋಷಿಸಿರುತ್ತಾರೆ. ಪ್ರಸ್ತುತ ಸದರಿ 
ರಸ್ತೆಯನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರಿಂದ 
ನಿರ್ವಹಿಸಲಾಗುತ್ತಿದೆ. ಅವರಿಂದ ಪಡೆದ ವಿವರಗಳು ಈ ಕೆಳಗಿನಂತಿದೆ: 


ರಾಷ್ಟ್ರೀಯ ಹೆದ್ದಾರಿ-275 ಬೆಂಗಳೂರು-ಮೈಸೂರು ರಸ್ತೆಯನ್ನು 6 
ಪಥದ ರಸ್ತೆಯನ್ನಾಗಿ ಹಾಗೂ ರಸ್ತೆಯ ಎರಡು ಕಡೆಯೂ 2 ಪಥದ 
ಸರ್ವೀಸ್‌ ರಸ್ತೆಯನ್ನು ಒಳಗೊಂಡಂತೆ 10 ಪಥದ ರಸ್ತೆಯನ್ನಾಗಿ 
ಅಭಿವೃದ್ಧಿಪಡಿಸಲಾಗುತಿದೆ. 


ತ್ರೆ 

ಸಂ . 

ಅ) ವನಂಗಳಾರು-್ಯಸಾರು 
ರಾಷ್ಟ್ರೀಯ ಹೆದ್ದಾರಿಯನ್ನು ದಶ 
ಪಥದ ರಸ್ತೆಯನ್ನಾಗಿ 
ಪರಿವರ್ತಿಸಲು ಯೋಜನೆ 
ರೂಪಿಸಲಾಗಿದೆಯೇ; 

ಆ) 18 ಸಾನ್‌ 
ರೂಪುರೇಷೆಗಳೇನು; (ಪೂರ್ಣ 
ವಿವರ ನೀಡುವುದು) 


! ಕೈಗೊಳ್ಳಲಾಗಿರುತ್ತದೆ. 


|e ಸಿವಿಲ್‌ ಕಾಮಗಾರಿ ವೆಚ್ಚ ರೂ.875.90 ಕೋಟಿ ಮತ್ತು ಭೂಸ್ವಾಧೀನ 


ಬೆಂಗಳೂರು-ಮೈಸೂರು ' ರಸ್ತೆಯನ್ನು Hybrid Annuity mode 
ಮಾದರಿಯಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಗುತ್ತಿಗೆಯನ್ನು 
ವಹಿಸಿಕೊಡಲಾಗಿರುತ್ತದೆ. ಸದರಿ ಕಾಮಗಾರಿಯನ್ನು ಎರಡು ಪ್ಯಾಕೇಜ್‌ಗಳಲ್ಲಿ 


ಪ್ಯಾಕೇಜ್‌ -1 


[5 ಸೆಕ್ಷನ್‌ -— ಬೆಂಗಳೂರಿನಿಂದ ನಿಡಘಟ್ಟವರೆಗೆ 

* ಅಭಿವೃದ್ಧಿಯ ಉದ್ದ - 56.20 ಕಿ.ಮೀ 

೪ -ಕಾಮಗಾರಿಯ ಅನುಮೋದಿತ ಮೊತ್ತ ರೂ.2190.00 ಕೋಟಿ. 

ಆ ಕಾಮಗಾರಿಯ ಭೂಸ್ವಾಧೀನ ಮೊತ್ತ ರೂ.2036.48 ಕೋಟಿ. 

೬ ಕಾಮಗಾರಿಯ ಪ್ರಾರಂಭದ ದಿನಾ೦ಕ; 14.95.2019 

ನಿಗಧಿತ ಮುಕ್ತಾಯದ ದಿನಾಂಕ: 09.11.2021 

ಅ ಕೋವಿಡ್‌-19ರ ಕಾರಣ ಅನುಮೋದಿತ ಮುಕ್ತಾಯ ಅವಧಿ-6 ತಿಂಗಳು 
ವಿಸ್ತರಿಸಲಾಗಿದೆ. ಅದರಂತೆ ಅನುಮೋದಿತ ಮುಕ್ತಾಯ ದಿನಾಂಕ: 
02.05.2022 

ಪ್ರಸ್ತುತ ಭೌತಿಕ ಪ್ರಗಕಿ - ಶೇ. 88% 

* ಪೂರ್ಣಗೊಳಿಸಲಾದ ಉದ್ದ - 49.00 ಕಿ.ಮೀ. 


® 


ವೆಚ್ಚ ರೂ.2018.75 ಕೋಟ, 


ಪ್ಯಾಕೇಜ್‌ -2 

* ಸೆಕ್ಷನ್‌ - ನಿಡಘಟ್ಟದಿಂದ ಮೈಸೂರಿನವರೆಗೆ 

* ಅಭಿವೃದ್ಧಿಯ ಉದ್ದ - 61104 ಕಿ.ಮೀ 

9 ಕಾಮಗಾರಿಯ ಅನುಮೋದಿತ ಮೊತ್ತ ರೂ.2283.00 ಕೋಟಿ. 
೪ ಕಾಮಗಾರಿಯ ಭೂಸ್ವಾಧೀನ ಮೊತ್ತ ರೂ.1327.33 ಕೋಟಿ. 


ಕಾಮಗಾರಿಯ ಪ್ರಾರಂಭದ ದಿನಾಂಕ: 10.12.2019 
ನಿಗಧಿತ' ಮುಕ್ತಾಯದ ದಿನಾಂಕ: 07.06.2022 
ಕೋವಿಡ್‌-19ರ ಕಾರಣ "ಅನುಮೋದಿತ ಮುಕ್ತಾಯ ಅವಧಿ-3 ತಿಂಗಳು 
ವಿಸ್ತರಿಸಲಾಗಿದೆ. ಅದರಂತೆ ಅನುಮೋದಿತ ಮುಕ್ತಾಯ ದಿನಾಂಕ: 
07.09.2022 . | - 
ಪುಸ್ತುತ ಬೌತಿಕ ಪ್ರಗತಿ - ಶೇ.83% 
ಪೂರ್ಣಗೊಳಿಸಲಾದ ಉದ್ದ —. 34.00 ಕಿ.ಮೀ. . 

" ಸಿವಿಲ್‌ ಕಾಮಗಾರಿ ವೆಚ್ಚ ರೂ.882.66 ಕೋಟಿ ಮತ್ತು ಭೂಸ್ಸಾಧೀನ 
ವೆಚ್ಚ ರೂ.278.13 ಕೋಟಿ. ' 


[:3 


3 ಾವಗಾರ ನತಾನವಾಗದ್ವಾ ರರ ಇಷಗಾರಹನ್ನ ನರ್ಪನಸನ್ಸ್‌ ಹಾರ್‌ 
| ಇದರಿಂದ ಅಪಘಾತಗಳು | ವಿಳಂಬವಾಗಿರುವುದಿಲ್ಲ. ಕಾಮಗಾರಿಯ ಪ್ರಗತಿಯು ಕೋವಿಡ್‌-19 
| ಹೆಚ್ಚಾಗಿ. ಸಾರ್ವಜನಿಕರಿಗೆ | ಕಾರಣದಿಂದ, ಭೂಸ್ಥಾಧೀನ ಪ್ರಕರಣಗಳ ಪ್ರಕ್ರಿಯೆಗಳಿಂದ ಮತ್ತು ಅರಣ್ಯ 
ತುಂಬಾ ತೊಂದರೆಯಾಗು | ಭೂಮಿಯ ತೆರವು ಪ್ರಕರಣಗಳಿಂದ ಕೆಲವು ಕಡೆ ಕುಂಠಿತವಾಗಿರುತ್ತದೆ. 


ತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಪ್ರಸ್ತುತ ರಾಜ್ಯ ಸರ್ಕಾರದ ಸಹಕಾರದಿಂದ ಈ ಸಮಸ್ಯೆಗಳು ಹಾಗೂ 


ಅಡೆತಡೆಗಳು ಪರಿಹಾರಗೊಂಡಿರುತ್ತದೆ. 


ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ನಿಯಮಾವಳಿಯ ಪ್ರಕಾರ ಕಾಮಗಾರಿ 
ಪ್ರಗತಿಯಲ್ಲಿರುವಾಗ ತೆಗೆದುಕೊಳ್ಳಬೇಕಾದ ಎಲ್ಲಾ ರೀತಿಯ ರಸ್ತೆ ಸುರಕ್ಷತಾ 
ಕಮ (Diversion road, Speed Breaker, Thermo: plastic 


painting, Blinker, Signages etc.) ಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಈ 


ಬಗ್ಗೆ ಸಂಬಂಧಿತ ಸೂಪರಿಂಟಿಂಡ್‌ ಆಫ್‌ ಪೊಲೀಸ್‌ ಮತ್ತು 
ಜಿಲ್ಲಾಧಿಕಾರಿಗಳ ಗಮನವನ್ನು ಸೆಳೆದು ಹೆಚ್ಚಿನ ಸಲಹೆಗಳನ್ನು 
oo ಪಡೆಯಲಾಗುತ್ತಿದೆ. I 
ಕ್‌ ಸದರಿ ಕಾಮಗಾರಿಯನ್ನು ಯಾವ ಹ್ಯಾಕೀಜ್‌-1 | 
ಕಾಲಮಿತಿಯಲ್ಲಿ ಸೆಕ್ಷನ್‌ - ಬೆಂಗಳೂರಿನಿಂದ ' ನಿಡಘಟ್ಟವರೆಗೆ (ಅಭಿವೃದ್ಧಿಯ ಉದ್ದ-56.20 
ಪೂರ್ಣಗೊಳಿಸಲಾಗುವುದು? ಕಿ.ಮೀ) ಅನುಮೋದಿತ ಮುಕ್ತಾಯ ದಿನಾಂಕ: 02.05.2022. 
ಪ್ಯಾಕೇಜ್‌-2 
ಸೆಕ್ಷನ್‌-ನಿಡಘಟ್ಟದಿಂದ ಮೈಸೂರಿನವರೆಗೆ (ಅಭಿವೃದ್ಧಿಯ ಉದ್ದ- 61104 
ಕಿ.ಮೀ) ಅನುಮೋದಿತ ಮುಕ್ತಾಯ ದಿನಾಂಕ: 07.09.2022. 
ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಭೂಸ್ಥಾಧೀನ ಪ್ರಕರಣ, 
ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಸಭೆಯನ್ನು ನಡೆಸಿ, ಸಮಸ್ಯೆಗಳನ್ನು ಬಗೆಹರಿಸುವ 
ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಡಿಸೆಂಬರ್‌-2022ರ ಅಂತ್ಯದೊಳಗೆ 
ಕಾಮಗಾರಿಯನ್ನು ಪೂರ್ಣಗೊಳಿಸಲು ಯೋಜನೆ ರೂಪಿಸಲಾಗಿದ್ದು, ಈ 
ಕಾಮಗಾರಿಗಳು ತ್ವರಿತಗತಿಯಲ್ಲಿ ಪ್ರಗತಿಯಲ್ಲಿವೆ. 
1 ದ — 
ಕಡತ ಸಂಖ್ಯೆ: ಲೋಇ 100 ಸಿಎನ್‌ಹೆಚ್‌ 2022 (ಇ) SSR 


(ಸಿ.ಸಿ. ಪಾಟೀಲ) 
"ಲೋಕೋಪಯೋಗಿ ಸಚಿವರು 


